KA / BG- GPO /2515/WPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ , ಅಕ್ಟೋಬರ್ ೧೫, ೨೦೦೯ ( ಆಶ್ವಯುಜ ೨೩ , ಶಕ ವರ್ಷ ೧೯೩೧ ) | ಸಂಚಿಕೆ ೪೧ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಪುರಸಭಾ ಕಾರ್ಯಾಲಯ , ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

- ಸಾರ್ವಜನಿಕ ಪ್ರಕಟಣೆ 
ಸಂ . ಪು . ಹಿ . . ಆ. ನಿ.ಸಿಆ‌ : 21 / 09 - 10 , ದಿನಾಂಕ: 19ನೇ ಸೆಪ್ಟೆಂಬರ್ 2009 
ಹಿರಿಯೂರು ಪಟ್ಟಣದ ವ್ಯಾಪ್ತಿಯೊಳಗೆ ಗೃಹ ಬಳಕೆಗೆ, ಗೃಹೇತರ ಬಳಕೆಗೆ ವಾಣಿಜ್ಯ ಹಾಗೂ ಕೈಗಾರಿಕಾ ಬಳಕೆಗೆ ನಲ್ಲಿ 
ನೀರಿನ ಸಂಪರ್ಕ ಪಡೆದಿರುವ ಖಾತೆದಾರರುಗಳಿಗೆ ಹಾಗೂ ಹೊಸದಾಗಿ ನಲ್ಲಿ ಸಂಪರ್ಕವನ್ನು ಪಡೆಯುವ ಸಾರ್ವಜನಿಕರಿಗೆ 
ತಿಳಿಯಪಡಿಸುವುದೇನೆಂದರೆ . 

ದಿನಾಂಕ:19/ 02 /2009 ಹಾಗೂ 03/06 /2009 ರಂದು ನಡೆದ ಕೌನ್ಸಿಲ್ ಸಭೆಗಳ ನಿರ್ಣಯದಂತೆ ಈ ಕೆಳಕಂಡಂತೆ 
ನೀರಿನ ಕಂದಾಯದ ಹಾಗೂ ಹೊಸ ನಲ್ಲಿ ಸಂಪರ್ಕ ಶುಲ್ಕಗಳ ದರಗಳನ್ನು ಪರಿಷ್ಕರಣೆ ಮಾಡಿರುವಂತೆ 
ದಿನಾಂಕ:25/ 06 /2009 ರಂದು ಸಾರ್ವಜನಿಕ ಆಕ್ಷೇಪಣೆಗಳನ್ನು ಕೋರಿ ಕಛೇರಿ ನಾಮಫಲಕದಲ್ಲಿ, ಕನ್ನಡ ದಿನಪತ್ರಿಕೆಗಳಲ್ಲಿ 
ಹಾಗೂ ಕರ್ನಾಟಕ ರಾಜ್ಯ ಪತ್ರಿಕೆಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದ್ದು, ಈ ಬಗ್ಗೆ ಸ್ವೀಕೃತವಾಗಿರುವ ಆಕ್ಷೇಪಣೆ 
ಅರ್ಜಿಗಳನ್ನು ದಿನಾಂಕ: 28/08/2009 ರಂದು ನಡೆದ ಕೌನ್ಸಿಲ್ ಸಭೆಯು ಪರಿಶೀಲಿಸಿ ನಿರ್ಣಯಿಸಿರುವಂತೆ, ಈ ಕೆಳಕಂಡಂತೆ 
ತೆರಿಗೆ / ದರಗಳನ್ನು ಪರಿಷ್ಕರಿಸಿ ಅಂತಿಮಗೊಳಿಸಿ ದಿನಾಂಕ: 01 /10 / 2009 ರಿಂದ (2ನೇ ಅರ್ಧ ವಾರ್ಷಿಕ) ಜಾರಿಗೆ 
ನೀಡಲಾಗಿದೆ. 

( ಅ) ನಲ್ಲಿ ನೀರಿನ ಕಂದಾಯ 
( ಕ್ರ ಸಂ | ವಿವರ 

ಪರಿಷ್ಕೃತ ನೀರಿನ ಕಂದಾಯ 
1 ಗೃಹಬಳಕೆ ನೀರಿನ ಕಂದಾಯ (ಅರ್ಧಇಂಚು ನಲ್ಲಿ) 

ರೂ . 780 / - ( ವಾರ್ಷಿಕವಾಗಿ) 
ಗೃಹಬಳಕೆ ನೀರಿನ ಕಂದಾಯ ( ಮುಕ್ಕಾಲು ಇಂಚು ನಲ್ಲಿ) 

ರೂ . 1560 / - ( ವಾರ್ಷಿಕವಾಗಿ) 
ಗೃಹೇತರ ಬಳಕೆ ನೀರಿನ ಕಂದಾಯ ( ಅರ್ಧಇಂಚು ನಲ್ಲಿ) 

ರೂ . 250 /- ( ಮಾಹೆಯಾನ) 
ವಾಣಿಜ್ಯ /ಕೈಗಾರಿಕೆನೀರಿನ ಕಂದಾಯ ( ಅರ್ಧಇಂಚು ನಲ್ಲಿ) . 

ರೂ . 250 / - ( ಮಾಹೆಯಾನ) 
( ಆ) ಹೊಸ ನಲ್ಲಿ ಸಂಪರ್ಕ ಫೀ 
ಗೃಹ ಬಳಕೆ 

ಗೃಹೇತರಬಳಕೆ / ವಾಣಿಜ್ಯ /ಕೈಗಾರಿಕೆ 
ಕ್ರ. ಸಂ | ಹೊಸ ನಲ್ಲಿ2 ಸಂಪರ್ಕ [ ಪರಿಷ್ಕತ ನಲ್ಲಿ ಕ್ರ. ಸಂ | ಹೊಸ ನಲ್ಲಿ ಸಂಪರ್ಕ ಪರಿಷ್ಕತ ನಲ್ಲಿ 
(ಅರ್ಧ ಇಂಚ್‌ಗೆ) ಸಂಪರ್ಕ 

( ಅರ್ಧ ಇಂಚ್ಗೆ) ಸಂಪರ್ಕ ದರಗಳು 

ದರಗಳು 
1 ಸಂಪರ್ಕ ಶುಲ್ಕ ರೂ .1500 | 1 ಸಂಪರ್ಕ ಶುಲ್ಕ 

ರೂ .3000 | 


( ೧೧೨೯ ) 


ಸಂಪ * | ಆಸು | 


೧೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫ , ೨೦೦೯ 

ಭಾಗ - ೬ 
ಗೃಹ ಬಳಕೆ 

ಗೃಹೇತರಬಳಕೆ / ವಾಣಿಜ್ಯ/ಕೈಗಾರಿಕೆ 
ಕ್ರ. ಸಂ | ಹೊಸ ನಲ್ಲಿ ಸಂಪರ್ಕ | ಪರಿಷ್ಕತ ನಲ್ಲಿ | ಕ್ರ. ಸಂ | ಹೊಸ ನಲ್ಲಿ ಸಂಪರ್ಕ | ಪರಿಷ್ಕತ ನಲ್ಲಿ 
( ಅರ್ಧ ಇಂಚ್‌ಗೆ) 

( ಅರ್ಧ ಇಂಚ್‌ಗೆ) ಸಂಪರ್ಕ ದರಗಳು 

ದರಗಳು 
| ಬೋರ್‌ಫೀ ರೂ . 50 | 2 | ಬೋರ್‌ಫೀ 

ರೂ . 50 | 
ಮೇಲ್ವಿಚಾರಣೆ ಶುಲ್ಕ 

ರೂ . 50 | 3 ಮೇಲ್ವಿಚಾರಣೆ ಶುಲ್ಕ 1 ರೂ . 50 
| ರಸ್ತೆ ಕಡಿತ ಶುಲ್ಕ 

| 4 ರಸ್ತೆ ಕಡಿತ ಶುಲ್ಕ 

| 
ಮಣ್ಣಿನ ರಸ್ತೆ ರ. ಮೀ 1ಕ್ಕೆ ರೂ . 100 ಮಣ್ಣಿನ ರಸ್ತೆ ರ. ಮೀ 1ಕ್ಕೆ | ರೂ . 100 
ಜಲ್ಲಿರಸ್ತೆ ರ . 

ರೂ . 250 ಜಲ್ಲಿರಸ್ತೆ ರ . ಮೀ 1ಕ್ಕೆ 1 ರೂ . 250 | 
ಡಾಂಬರ್ ರಸ್ತೆ ರ. ಮೀ 1ಕ್ಕೆ 1 ರೂ . 400 | ಡಾಂಬರ್ ರಸ್ತೆ ರ. ಮೀ 1ಕ್ಕೆ 

ರೂ . 400 | 
ಈ . ಮಂಜುನಾಥ್ ಬಿ . ದಲೀಚಂದ್ 

ಕೆ. ಗೋಪಿನಾಥ್ ಹೆಚ್.ಎನ್ . ಚಂದ್ರಶೇಖರಪ್ಪ 
ಅಧ್ಯಕ್ಷರು 

ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮುಖ್ಯಾಧಿಕಾರಿ 
ಪುರಸಭೆ ಹಿರಿಯೂರು ಪುರಸಭೆ ಹಿರಿಯೂರು ಪುರಸಭೆ ಹಿರಿಯೂರು ಪುರಸಭೆ ಹಿರಿಯೂರು 

ಪುರಸಭಾ ಕಾರ್ಯಾಲಯ , ಹಿರಿಯೂರು 

ಸಾರ್ವಜನಿಕ ಪ್ರಕಟಣೆ 
ಸಂ . ಪ .ಹಿ .ಕೆ. ಆ.ನಿ.ಸಿಆ‌ :21/09 - 10, ದಿನಾಂಕ: 19ನೇ ಸೆಪ್ಟೆಂಬರ್ 2009 
ಹಿರಿಯೂರು ಪಟ್ಟಣ ವ್ಯಾಪ್ತಿಯೊಳಗೆ ಬರುವ ವಿವಿಧ ವ್ಯಾಪಾರಸ್ಥರಿಗೆ, ಉದ್ದಿಮೆದಾರರಿಗೆ, ಜಾಹಿರಾತುದಾರರಿಗೆ 
ಹಾಗೂ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ. 

ದಿನಾಂಕ :19/ 02 /2009 ಹಾಗೂ 03/ 06 /2009 ರಂದು ನಡೆದ ಕೌನ್ಸಿಲ್ ಸಭೆಗಳ ನಿರ್ಣಯದಂತೆ ಈ ಕೆಳಕಂಡಂತೆ 
ವ್ಯಾಪಾರ / ಉದ್ದಿಮೆ ಪರವಾನಿಗೆ, ಜಾಹಿರಾತು ಹಾಗೂ ಪುರಸಭೆಗೆ ಪಾವತಿಸಬೇಕಾದ ವಿವಿಧ ಫೀ ಗಳ ದರಗಳನ್ನು ( ಹಕ್ಕು 
ವರ್ಗಾವಣೆ ಫೀ , ಕಟ್ಟಡ ಪರವಾನಿಗೆ ಫೀ , ನಿರಾಕ್ಷೇಪಣಾ ಪತ್ರ, ದೃಢೀಕರಣ ಪತ್ರದ ಫಿ ) ಪರಿಷ್ಕರಣೆ ಮಾಡಿರುವಂತೆ 
ದಿನಾಂಕ:25/ 06 / 2009 ರಂದು ಸಾರ್ವಜನಿಕ ಆಕ್ಷೇಪಣೆಗಳನ್ನು ಕೋರಿ ಕಛೇರಿ ನಾಮಫಲಕದಲ್ಲಿ, ಕನ್ನಡ ದಿನಪತ್ರಿಕೆಗಳಲ್ಲಿ 
ಹಾಗೂ ಕರ್ನಾಟಕ ರಾಜ್ಯ ಪತ್ರಿಕೆಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದ್ದು, ಈ ಬಗ್ಗೆ ಸ್ವೀಕೃತವಾಗಿರುವ ಆಕ್ಷೇಪಣೆ 
ಅರ್ಜಿಗಳನ್ನು ದಿನಾಂಕ:27/ 08 / 2009 ರಂದು ನಡೆದ ಕೌನ್ಸಿಲ್ ಸಭೆಯು ಪರಿಶೀಲಿಸಿ ನಿರ್ಣಯಿಸಿರುವಂತೆ, ಈ ಕೆಳಕಂಡಂತೆ 
ದರಗಳನ್ನು ಪರಿಷ್ಕರಿಸಿ ಅಂತಿಮಗೊಳಿಸಿ ದಿನಾಂಕ: 01 0 /2009 ರಿಂದ (2ನೇ ಅರ್ಧ ವಾರ್ಷಿಕ) ಜಾರಿಗೆ ನೀಡಲಾಗಿದೆ. 

( ಅ) ಉದ್ದಿಮೆ ಪರವಾನಿಗೆಗಳ ಫೀ 
ಪರಿಷ್ಕರಿಸಿ | ಕ್ರ, 

ಪರಿಷ್ಕರಿಸಿ 
ವಿವರ ನಿಗಧಿಪಡಿಸಲಾದ 

ವಿವರ 

ನಿಗಧಿಪಡಿಸಲಾದ 
ದರಗಳು 

ದರಗಳು 
ಹೋಟೆಲ್ ಪರವಾನಿಗೆ ಫೀ 

1 ಲಾಡ್ಮಿಂಗ್ ಪರವಾನಿಗೆ 

ರೂ . 2000 
ಎ ಕ್ಲಾಸ್ 

ರೂ . 2000 
ಬಿ ಕ್ಲಾಸ್ 

ರೂ .1000 
ಸಿ ಕ್ಲಾಸ್ 

ರೂ . 500 
ಕಿರಾಣಿ ಅಂಗಡಿ ಪರವಾನಿಗೆ 

ಬಟ್ಟೆ ಅಂಗಡಿ ಪರವಾನಿಗೆ 
ಎ ಕ್ಲಾಸ್ ರೂ .1000 ಎ ಕ್ಲಾಸ್ 

ರೂ . 2000 
ಬಿ ಕ್ಲಾಸ್ ರೂ . 600 ಬಿ ಕ್ಲಾಸ್ 

ರೂ .1000 
ಸಿ ಕ್ಲಾಸ್ ರೂ . 400 ಸಿ ಕ್ಲಾಸ್ 

ರೂ . 500 
ಬೆಳ್ಳಿ ಬಂಗಾರದ ಅಂಗಡಿ 

ಇಂಜಿನಿಯರಿಂಗ್‌ವರ್ಕ್ಸ್ 
ಪರವಾನಿಗೆ 

ರೂ .2000 ಪರವಾನಿಗೆ 

ರೂ .1000 
ಎ ಕ್ಲಾಸ್ ರೂ .1000 ಎ ಕ್ಲಾಸ್ 

ರೂ . 500 
ಬಿ ಕ್ಲಾಸ್ 

ರೂ . 500 ಬಿ ಕ್ಲಾಸ್ 
ಸಿ ಕ್ಲಾಸ್ 
ಫೋಟೋ ಸ್ಟಡಿಯೋ ರೂ . 1000 | 8 | ರೇಡಿಯೋ / ಟಿವಿ ರಿಪೇರಿ 

ರೂ . 500 
ರೇಡಿಯೋ / ಟಿವಿ ಕ್ಯಾಸೆಟ್ ರೂ .1000 | 10 ಸಾಮಿಲ್ ಲೈಸೆನ್ಸ್ ಫೀ 

ರೂ .1000 
ಮಾರಾಟದ ಅಂಗಡಿ 


5 
) 
ಇ 


೧೧೩೧ 
ಪರಿಷ್ಕರಿಸಿ 
ನಿಗಧಿಪಡಿಸಲಾದ 
ದರಗಳು 

ರೂ .1000 
ರೂ . 2500 
ರೂ .2000 
ರೂ . 500 | 
ರೂ .2000 
ರೂ .1000 
ರೂ . 200 
ರೂ . 500 
ರೂ .2000 
ರೂ . 400 


23 


ರೂ . 400 
ರೂ . 500 | 


ರೂ . 400 
ರೂ . 500 | 
ರೂ . 200 
ರೂ . 500 
ರೂ .1000 


ಭಾಗ - ೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

ಪರಿಷ್ಕರಿಸಿ | ಕ್ರ . 
ವಿವರ ನಿಗಧಿಪಡಿಸಲಾದ | ಸಂ 

ವಿವರ 

ದರಗಳು 
- 11 | ಪೈನಿಂಗ್ ಮಿಷನ್ 

ರೂ . 600 | 12 ಕ್ರಿಮಿನಾಶಕ ಔಷಧಿ ಮಾರಾಟ | 
13 | ಸೈಕಲ್ ಮಾರಾಟದ ಅಂಗಡಿ | 

ರೂ . 500 | 14 | ಬಾರ್ / ರೆಸ್ಟೋರೆಂಟ್ 
| ವೈನ್ / ಬಾರ್‌ 

ರೂ .1500 | 16 | ಬೇಕರಿ ಸಿಹಿ ತಿಂಡಿ ಅಂಗಡಿ 
17 | ಗೋಂಡರ್ 

| ರೂ . 200 | 18 | ಫೈರ್‌ಮಿಲ್ 
19 ( ದಲ್ಲಾಳಿ ಅಂಗಡಿ 

ರೂ .1000 | 20 | ಹಾರ್ಡ್‌ವೇರ್‌ | 
21 ಫುಟ್‌ವೇರ್ 

ರೂ .1500 | 22 | ಐಸ್ ಕ್ರೀಂ ಫ್ಯಾಕ್ಟರಿ 
ಮಾಂಸಹಾರಿ ಹೋಟೆಲ್ 

ರೂ .1000 | 24 | ಸೆಲೂನ್ ಸೆಂಟರ್ 
25 ಲಾಂಡ್ರಿ 

ರೂ . 200 | ಸೋಡಾ ಫ್ಯಾಕ್ಟರಿ 
27 | ಆಯಿಲ್‌ಮಿಲ್ / ಡಿಕಾಟಿಕೇಟರ್‌ ರೂ .2000 | 28 | ರೈಸ್ ಮಿಲ್ 
29 | ಆಯಿಲ್ ರೋಟರಿ / 

ರೂ .1000 | 30 | ಕಾಫಿ ವರ್ಕ್ಸ್ 
ಬೇಬಿಎಕ್ಸ್ಪಿಲ್ಲರ್ 
31 ಮ್ಯಾಚ್‌ಫ್ಯಾಕ್ಟರಿ 

ರೂ . 400 | 32 ಸೋಪ್‌ಫ್ಯಾಕ್ಟರಿ 
33 ಜ್ಯೂಸ್ ಸೆಂಟರ್ 

ರೂ . 400 | 34 ಹೆಂಚು/ ಎಸಿ 

ಪೀಟ್/ಕಡಪಕಲ್ಲು ಮಾರಾಟ 
35 ಆಟೋ ಮೊಬೈಲ್ 

ರೂ .1000 | 36 ಗ್ಯಾರೇಜ್ 
37 ಎಲೆಕ್ಟಿಕಲ್ ಸ್ಟೋರ್ 

ರೂ .1000 | 38 ರೀವೈಂಡಿಂಗ್ ವರ್ಕ್ 
39 ಷಾಮಿಯಾನ ಬಾಡಿಗೆ ಅಂಗಡಿ ರೂ .1000 | 40 | ಜೆರಾಕ್ಸ್ /ಕಂಪ್ಯೂಟರ್‌ ಡಿಟಿಪಿ 
41 ಪ್ರೇಂ ವರ್ಕ್ಸ್ 

ರೂ . 400 | 42 (ಕೋಳಿ ಮೊಟ್ಟೆ ವ್ಯಾಪಾರ 
43 ಪ್ಲಂಬರ್‌ಲೈಸೆನ್ಸ್ / ಗುತ್ತಿಗೆದಾರರ ರೂ .2000 | 44 | ಮುದ್ರಣಾಲಯ 

ಲೈಸೆನ್ಸ್ ಫೀ 
45 ಲಾರಿ ಟ್ರಾನ್ಸ್‌ಪೋರ್ಟ್ 

ರೂ . 500 | 46 ಗಾರ್ಮೆಂಟ್ಸ್ 
ಆಫೀಸ್ 
ಪೆಟ್ರೋಲ್ ಬಂಕ್‌ಗಳು 

ರೂ .1000 | 48 ಟಿ. ವಿ. ಷೋ ರೂಂಗಳು 
| 49 ಕ್ಲಿನಿಕಲ್ ಲ್ಯಾಬೋರೇಟರಿ 

ರೂ . 500 | 50 | ಸಿಮೆಂಟ್ ಘಟಕ ತಯಾರಿಕೆ 
51 ( ಸೋಫಾ ಫ್ಯಾಕ್ಟರಿಗಳು 

ರೂ . 500 | 52 ಕಂಪ್ಯೂಟರ್ ತರಬೇತಿ 

ಕೇಂದ್ರಗಳು 
53 ಪುಸ್ತಕ ಅಂಗಡಿಗಳು 

ರೂ . 250 ( 54 ದಲ್ಲಾಳಿ ಮಂಡಳಿಗಳು 
55 ದ್ವಿಚಕ್ರ ವಾಹನಗಳ ಷೋ ರೂಂ ರೂ .1000 | 56 ವೇ ಬ್ರಿಡ್ 
57 ( ವಾಟರ್ ಸರ್ವಿಸ್ ಸ್ಟೇಷನ್ 

ರೂ . 500 | 58 | ಐಸ್ ಫ್ಯಾಕ್ಟರಿ 
59 | ಹೋಲ್‌ಸೇಲ್ ಅಂಗಡಿ 

ರೂ . 500 | 60 ಬೆಡ್ಡಿಂಗ್ ಹೌಸ್ 
(ರೇಷನ್ ) 
61 ( ಸಿಮೆಂಟ್ ಅಂಗಡಿ 

ರೂ . 500 | 62 ಮೊಬೈಲ್ ಸೇಲ್ & ಸರ್ವಿಸ್ | 
63 | ಮೆಟಲ್ ಸ್ಕೋರ್ ( ಪಾತ್ರೆ 

ರೂ . 500 | 64 / ಖಾಸಗಿ ಗ್ಯಾಸ್ ಅಂಗಡಿಗಳು 
ಅಂಗಡಿ) 

ರೂ .2500 | 66 | ಕಾಯರ್ ಪ್ರಾಡೆಕ್ಸ್ 
| 67 | ರಾಗಿ ಸ್ವಚ್ಚತೆ ಅಂಗಡಿ 

ರೂ . 250 | 68 ಕಣ್ಣಿನ ಪರೀಕ್ಷಾ ಕೇಂದ್ರ 
69 ಮೆಸ್/ ಖಾನಾವಳಿಗಳು 

ರೂ . 500 | 70 | ಹಾಲಿನ ಮಾರಾಟ ಕೇಂದ್ರ 
- 71 ಗ್ಲಾಸ್ ಅಂಡ್ ಫೈವುಡ್ 

ರೂ . 500 | 12 | ಕೋರಿಯರ್ ಅಂಗಡಿ 
73 ಬ್ಯೂಟಿ ಪಾರ್ಲರ್ 

ರೂ . 500 | 14 | ಟೀ ಸ್ಟಾಲ್ 
75 | ಕಲ್ಯಾಣ ಮಂಟಪ 

ರೂ .5000 | 76 | ಡಿಷ್ 
ಚಿತ್ರಮಂದಿರಗಳು 

ರೂ . 2000 | 78 ( ಬಾಳೆಕಾಯಿ ಮಂಡಿ 
( 79 ಮೆಡಿಕಲ್ ಸ್ಟೋರ್ 

ರೂ .1000 | ಗುಜರಿ ಅಂಗಡಿ 


ರೂ . 500 


ರೂ . 500 
ರೂ . 500 
ರೂ . 250 


ರೂ . 500 
ರೂ . 500 
ರೂ . 500 
ರೂ . 500 


ರೂ . 500 | 
ರೂ .1000 


[ 65 | ಭಾರತ ಗ್ಯಾ 


ರೂ . 1000 
ರೂ . 250 
ರೂ . 250 | 
ರೂ . 250 
ರೂ . 100 
ರೂ .5000 
ರೂ . 500 
ರೂ .1000 


*)2 


ವಿವರ 


81 


) 
2 
| 
- 
| 


Hb1 


b) 


೧೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫ , ೨೦೦೯ 

ಭಾಗ - 
ಪರಿಷ್ಕರಿಸಿ | ಕ್ರ . 

ಪರಿಷ್ಕರಿಸಿ | 
ನಿಗಧಿಪಡಿಸಲಾದ | ಸಂ 

ವಿವರ 

ನಿಗಧಿಪಡಿಸಲಾದ 
ದರಗಳು 

ದರಗಳು 
ಪಂಚರ್ ಅಂಗಡಿ ರೂ . 200 | 82 | ಖಾರದ ಅಂಗಡಿ - ಗೇಡ್ 1 

ರೂ . 1000 
| ಖಾರದ ಅಂಗಡಿ – ಗ್ರೇಡ್ 2 

ರೂ . 500 
( ಆ) ಕಟ್ಟಡ ಪರವಾನಿಗೆ ಫೀ 
ವಿವರ 

ಪರಿಷ್ಕರಿಸಿ ನಿಗಧಿಪಡಿಸಲಾದ 

ದರಗಳು 
ಕಟ್ಟಡ ಪರವಾನಿಗೆ ಫೀ 

ಅಂದಾಜು ಪಟ್ಟಿಯ 0 .8 % 
ಕಟ್ಟಡ ಪರವಾನಿಗೆ ಡಬ್ರಿ ಶುಲ್ಕ 
1200 ಚ. ಅಡಿವರೆಗೆ ನಿರ್ಮಿಸು 

ರೂ . 500 / 
1200 ಚ. ಅಡಿಗಿಂತ ಹೆಚ್ಚುವರಿಯಾಗಿ ನಿರ್ಮಿಸುವ ಪ್ರತಿ 50 ಚ. ಅಡಿ ಕಟ್ಟಡಕ್ಕೆ | ರೂ . 25 /- ರ ಪ್ರಮಾಣದಲ್ಲಿ | 
| 3 ಕಟ್ಟಡ ದುರಸ್ತಿ ಅನುಮತಿ ಶುಲ್ಕ 

ರೂ . 500 / 
( ಆ) ದೃಢೀಕರಣ / ನಕಲು ಪತ್ರಗಳ ಫೀ 
ವಿವರ 

ನಿಗಧಿಪಡಿಸಲಾದ 

ದರಗಳು 
1 ಸ್ವತ್ತಿನ ಅಳತೆ ದೃಢೀಕರಣ ಪತ್ರ 

ರೂ . 200 / 
2 | ವಿದ್ಯುತ್ ನಿರಾಕ್ಷೇಪಣೆ ಪತ್ರ ಗೃಹಬಳಕೆ 

ರೂ . 200/ 
3 ವಿದ್ಯುತ್ ನಿರಾಕ್ಷೇಪಣೆ ಪತ್ರ ವಾಣಿಜ್ಯ / ಕೈಗಾರಿಕೆ ( ಹೆಚ್ . ಪಿ . 1ಕ್ಕೆ) 

ರೂ . 100 / 
- 4 | ಹೊಸ ಲೇಔಟ್‌ಗಳಲ್ಲಿ ನಿವೇಶನಗಳ ಖಾತೆ ದಾಖಲು ಶುಲ್ಕ ( ನಿವೇಶನ 1ಕ್ಕೆ) 

ರೂ . 300 / 
ಖಾತೆನಕಲು (ನಮೂನೆ - 24) 

ರೂ . 75 / 
ವಾಸದ ದೃಢೀಕರಣ 

ರೂ .100 / 
( ಈ ) ಜಾಹಿರಾತು ಮತ್ತು ನೆಲಬಾಡಿಗೆ ಶುಲ್ಕ 
ವಿವರ 

| ಪರಿಷ್ಕರಿಸಿ ನಿಗಧಿಪಡಿಸಲಾದ 

ಹೊಸ ದರಗಳು 
ವಾಣಿಜ್ಯ ಜಾಹಿರಾತು ನೆಲಬಾಡಿಗೆ ವಾರ್ಷಿಕ 

ರೂ . 2000/ 
[ 2 ] ವಾಣಿಜ್ಯ ಜಾಹಿರಾತು ಶುಲ್ಕಗಳು 

| ಜಾಹಿರಾತು ಬೋರ್ಡಿನ ಪ್ರಥಮ ಚ.ಮೀಗೆ ರೂ . 300 / - ನಂತರದ ಪ್ರತಿ ಚ.ಮೀಗೆ ರೂ , 50/ - ರಂತೆ 
3 | ಪ್ಲಕ್ಸ್ ಬ್ಯಾನರ್‌ಗಳ ಜಾಹಿರಾತುಗಳು ಚ. ಮೀ 1ಕ್ಕೆ 

ರೂ . 25/ 
ಈ . ಮಂಜುನಾಥ್ ಬಿ. ದಲೀಚಂದ್ ಕೆ.ಗೋಪಿನಾಥ್ ಹೆಚ್ . ಎನ್ . ಚಂದ್ರಶೇಖರಪ್ಪ 
ಪಿ. ಡಿ. 21 ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮುಖ್ಯಾಧಿಕಾರಿ 
ಪುರಸಭೆ ಹಿರಿಯೂರು ಪುರಸಭೆ ಹಿರಿಯೂರು ಪುರಸಭೆ ಹಿರಿಯೂರು ಪುರಸಭೆ ಹಿರಿಯೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

- ಅಧಿಕೃತ ಜ್ಞಾಪನ 
ನಂ : ಎಲ್ .ಎನ್ . ಡಿ ( ಷ ) ಸಿಆ‌ :150 / 08 - 09 , ದಿನಾಂಕ: 18ನೇ ಆಗಸ್ಟ್ 2009 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಕೊಡತಿ ಗ್ರಾಮದ ಸ. ನಂ . 41 ರಲ್ಲಿನ 1 - 18 

ಎಕರೆ / ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ: 1 . ಸರ್ಕಾರದ ನಡವಳಿ ಆದೇಶದ ಸಂ . ಆರ್ . ಡಿ :265: ಎಲ್‌ಜಿಬಿ: 2007 ( ಪಿ6) ಬೆಂಗಳೂರು, 

ದಿನಾಂಕ:13.5.2008. 
2. ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ :ಎಲ್‌ಎನ್‌ಡಿ:ಸಸ:ಸಿಆರ್‌: 

551/ 07 - 08, ದಿನಾಂಕ: 1.12. 2007 . 
3 . ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 27 . 2 .2009 . 
4. ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 

ಬೆಂಮಸಾಸಂ:ಕೇಕ: ವಾಣಿಜ್ಯ :ಆಸ್ತಿ:1842 /09 - 10 ದಿನಾಂಕ :13 .8.2009 . 


•| 


*)2 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

೧೧೩೩ 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ 3,313 - 28 ಎಕರೆ/ ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ(1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ :ಆರ್‌ಡಿ 265 :ಎಲ್‌ಜಿಬಿ/ 2007 ( ಪಿ6) , 
ಬೆಂಗಳೂರು ದಿನಾಂಕ: 13 .5.2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಕೊಡತಿ 
ಗ್ರಾಮದ ಸ. ನಂ . 41 ರಲ್ಲಿನ 1 - 18 ಎಕರೆ/ ಗುಂಟೆ ಧರ್ಮದ ತೋಪು ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ 

, ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 20 (1) ( ಸಿ) 
ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 42, 40,203 - 00 ( ನಲವತ್ತೆರಡು ಲಕ್ಷದ ನಲವತ್ತು 
ಸಾವಿರದ ಇನ್ನೂರ ಮೂರು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. 
ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್ ನಂ .- ರಂತೆ ದಿನಾಂಕ:30.7.2009 ರಂದು ಹಣ ಸಂದಾಯ 
ಮಾಡಿ, ಮೂಲ ಚಲನ್ ಹಾಜರುಪಡಿಸಿದ್ದು , ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ( 4) ರ ಪತ್ರದಲ್ಲಿ 
ಕೋರಿರುತ್ತಾರೆ. 

ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ವರ್ತೂರು 
ಹೋಬಳಿ, ಕೊಡತಿ ಗ್ರಾಮದ ಸ. ನಂ . 41 ರಲ್ಲಿನ 1 - 18 ಎಕರೆ/ಗುಂಟೆ ಧರ್ಮದ ತೋಪು ಜಮೀನನ್ನು ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20 (1)( ಸಿ) ರನ್ವಯ ಈ 
ಕೆಳಕಂಡ ಷರತ್ತಿಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ. 
4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 

ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ . 
7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು . 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬು ಯಾವುದೇ ಪರಿಹಾರವನ್ನು 

ಪಡೆಯಲು ಅರ್ಹರಾಗುವುದಿಲ್ಲ. 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಗೆ ನಿಗದಿತ ಶುಲ್ಕ ಸಂದಾಯ /ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 

ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 
10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12 . ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 

ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು, ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 


೧೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫ , ೨೦೦೯ 

ಭಾಗ - ೬ 
13. ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28 (2 ) ರಡಿಯಲ್ಲಿ 

ನಿಗಧಿಪಡಿಸಿರುವ ನಮೂನೆ/ ಫಾರಂ - VIರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ , ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 

ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ . ಆರ್ . 391 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ :ಎಲ್.ಎನ್. ಡಿ( ಪೂ ) ಸಿಆ‌ :151/ 08 - 09 , ದಿನಾಂಕ: 19ನೇ ಆಗಸ್ಟ್ 2009 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಮುಳ್ಳೂರು ಗ್ರಾಮದ ಸ. ನಂ . 23 ರಲ್ಲಿನ 

2 - 00 ಎಕರೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ . 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ .ಆರ್. ಡಿ:265:ಎಲ್‌ಜಿಬಿ: 2007 ( ಪಿ6) ಬೆಂಗಳೂರು, 

ದಿನಾಂಕ: 13.5.2008. 
2. ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ :ಎಲ್‌ಎನ್‌ಡಿ:ಸಸ: ಸಿಆರ್‌: 

555 /07 - 08 , ದಿನಾಂಕ: 1.12 .2007 . 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 27.2.2009 . 
4. ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 

ಬೆಂಮಸಾಸಂ:ಕೇಕ: ವಾಣಿಜ್ಯ : ಆಸ್ತಿ: 1843/ 09 -10 ದಿನಾಂಕ: 13 .8.2009. 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ 3,313 - 28 ಎಕರೆ /ಗುಂಟೆ ಸರ್ಕಾರಿ 
ಗುಂಡು ತೋಪು ಜಮೀನನ್ನು ಸರ್ಕಾರಿ/ ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ 
ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ(1)ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ: ಆರ್‌ಡಿ265:ಎಲ್‌ಜಿಬಿ /2007 
( 56), ಬೆಂಗಳೂರು ದಿನಾಂಕ:13.5.2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ವತೂ 
ಮುಳ್ಳೂರು ಗ್ರಾಮದ ಸ. ನಂ . 23 ರಲ್ಲಿನ 2 - 00 ಎಕರೆ ಸರ್ಕಾರಿ ಗುಂಡು ತೋಪು ಜಮೀನನ್ನು ಬೆಂಗಳೂರು ಮಹಾನಗರ 
ಸಾರಿಗೆ ಸಂಸ್ಥೆಗೆ ಶೇ .50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 
20 (1)( ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 36 ,48,535 - 00 (ಮೂವತ್ತಾರು ಲಕ್ಷದ ನಲವತ್ತೆಂಟು 
ಸಾವಿರದ ಐದು ನೂರ ಮೂವತ್ತೈದು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. 
ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್ ನಂ .- ರಂತೆ ದಿನಾಂಕ:29 .7.2009 ರಂದು ಹಣ ಸಂದಾಯ 
ಮಾಡಿ, ಮೂಲ ಚಲನ್ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ(4) ರ ಪತ್ರದಲ್ಲಿ 
ಕೋರಿರುತ್ತಾರೆ. 

ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ವರ್ತೂರು 
ಹೋಬಳಿ, ಮುತ್ತೂರು ಗ್ರಾಮದ ಸ. ನಂ . 23 ರಲ್ಲಿನ 2 - 00 ಎಕರೆ ಸರ್ಕಾರಿ ಗುಂಡು ತೋಪು ಜಮೀನನ್ನು ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)( ಸಿ) ರನ್ವಯ ಈ 
ಕೆಳಕಂಡ ಷರತ್ತಿಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. 
3 . ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನೂ 

ಮಾಡತಕ್ಕದ್ದಲ್ಲ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

೧೧೩೫ 
4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 

ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ. 
7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 

ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆದುಕೊಳ್ಳಲಾಗುವುದು . 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬು ಯಾವುದೇ ಪರಿಹಾರವನ್ನು 

ಪಡೆಯಲು ಅರ್ಹರಾಗುವುದಿಲ್ಲ. 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ / ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 

ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 

ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 
10 . ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11 . ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12 . ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 

ಸಂರಕಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
13 . ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2) ರಡಿಯಲ್ಲಿ 

ನಿಗದಿಪಡಿಸಿರುವ ನಮೂನೆ/ ಫಾರಂ - VIರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು . 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 

ವಿಶೇಷ ಜಿಲ್ಲಾಧಿಕಾರಿಗಳು , 
ಪಿ .ಆರ್. 392 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ : ಎಲ್. ಎನ್ . ಡಿ ( ಪೂ )ಸಿಆ‌ :152 /08 - 09 , ದಿನಾಂಕ: 17ನೇ ಆಗಸ್ಟ್ 2009 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ , ಹಿರಂಡಹಳ್ಳಿ ಗ್ರಾಮದ ಸ. ನಂ . 82 ರಲ್ಲಿನ 

0- 19 ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ .ಆರ್. ಡಿ: 265:ಎಲ್‌ಜಿಬಿ :2007 ( ಪಿ6) ಬೆಂಗಳೂರು, 

ದಿನಾಂಕ:13 .5 . 2008 . 
2. ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ :ಎಲ್‌ಎನ್‌ಡಿ:ಸಸ: ಸಿಆರ್‌: 

96/ 07 - 08, ದಿನಾಂಕ: 13.6.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 27 .2.2009 . 
4. ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ : 

ಬೆಂಮಸಾಸಂ:ಕೇಕ: ವಾಣಿಜ್ಯ: ಆಸ್ತಿ:1843/ 09 - 10 ದಿನಾಂಕ:13.8. 2009 . 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖಲ್ಲಾ ಪಡಿಸಲಾಗಿರುವ 3,313 -28 ಎಕರೆ/ ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ (1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ:ಆರ್‌ಡಿ265 :ಎಲ್‌ಜಿಬಿ/2007 ( ಪಿ6), 
ಬೆಂಗಳೂರು ದಿನಾಂಕ:13.5.2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಹೀರಂಡಹಳ್ಳಿ 


೧೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

ಭಾಗ - ೬ 
ಗ್ರಾಮದ ಸ. ನಂ . 82 ರಲ್ಲಿನ 0 -19 ಗುಂಟೆ ಸರ್ಕಾರಿ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಶೇ .50ರಷ್ಟು 
ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 20(1)( ಸಿ) ಅನ್ವಯ 
ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 4,74 ,694 - 00 ( ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ 
ಆರುನೂರ ತೊಂಭತ್ನಾಲ್ಕು ರೂಪಾಯಿಗಳು ಮಾತ್ರ ) ಗಳನ್ನು ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. ಅದರಂತೆ 
ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್ ನಂ .- ರಂತೆ ದಿನಾಂಕ :30.7. 2009 ರಂದು ಹಣ ಸಂದಾಯ ಮಾಡಿ, ಮೂಲ 
ಚಲನ್ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ( 4) ರ ಪತ್ರದಲ್ಲಿ ಕೋರಿರುತ್ತಾರೆ. 

ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಹಿರಂಡಹಳ್ಳಿ 
ಗ್ರಾಮದ ಸ. ನಂ . 82 ರಲ್ಲಿನ 0 -19 ಗುಂಟೆ ಸರ್ಕಾರಿ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ 
ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20 (1)( ಸಿ) ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಭೂ ಮಂಜೂರಾತಿ 
ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿರುತ್ತದೆ . 
2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ. 
4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 
- ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 

ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ . 
7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 

ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ರು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ / ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 

ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
೨. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 

ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 
10 . ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 

ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು, ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
13 . ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28 (2) ರಡಿಯಲ್ಲಿ 

ನಿಗಧಿಪಡಿಸಿರುವ ನಮೂನೆ/ ಫಾರಂ - VIರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು . 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ , ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 

ವಿಶೇಷ ಜಿಲ್ಲಾಧಿಕಾರಿಗಳು , 
ಪಿ . ಆರ್. 393 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

೧೧೩೭ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ , ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ: ಎಲ್ .ಎನ್. ಡಿ( ) ಸಿಆರ್‌153 / 08 - 09 , ದಿನಾಂಕ: 19ನೇ ಆಗಸ್ಟ್ 2009 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕಮ್ಮಸಂದ್ರ ಗ್ರಾಮದ ಸ. ನಂ . 34 ರಲ್ಲಿನ 

1 - 32 ಎಕರೆ/ ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ 


ಬಗ್ಗೆ. 


ಉಲ್ಲೇಖ: 1 . ಸರ್ಕಾರದ ನಡವಳಿ ಆದೇಶದ ಸಂ . ಆರ್. ಡಿ :265 :ಎಲ್‌ಜಿಬಿ: 2007 ( ³6) ಬೆಂಗಳೂರು, 

ದಿನಾಂಕ:13.5.2008. 
2 . ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ :ಎಲ್‌ಎನ್‌ಡಿ: ಸಸ:ಸಿಆರ್‌: 

_ 550/ 07 - 08, ದಿನಾಂಕ: 1.12.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 21.2.2009 . 
4. ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ : 

ಬೆಂಮಸಾಸಂ:ಕೇಕ: ವಾಣಿಜ್ಯ : ಆಸಿ:1848 /09 -10 ದಿನಾಂಕ:13 .8.2009. 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ 3,313 - 28 ಎಕರೆ /ಗುಂಟೆ ಸರ್ಕಾರಿ 
ಗುಂಡು ತೋಪು ಜಮೀನನ್ನು ಸರ್ಕಾರಿ/ ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ 
ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ(1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ :ಆರ್‌ಡಿ265:ಎಲ್‌ಜಿಬಿ/2007 
( ಪಿ6) , ಬೆಂಗಳೂರು ದಿನಾಂಕ :13 . 5 .2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, 
ಕಮ್ಮಸಂದ್ರ ಗ್ರಾಮದ ಸ. ನಂ . 34 ರಲ್ಲಿನ 1 - 32 ಎಕರೆ / ಗುಂಟೆ ಸರ್ಕಾರಿ ಗುಂಡು ತೋಪು ಜಮೀನನ್ನು ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಶೇ .50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 
ನಿಯಮ 20 (1 )( ಸಿ) ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 13 , 03, 687 - 00 ( ಹದಿಮೂರು ಲಕ್ಷದ ಮೂರು ಸಾವಿರದ 
ಆರು ನೂರಾ ನೂಂಭತ್ತೇಳು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿದೆ 
ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್ ನಂ .- ರಂತೆ ದಿನಾಂಕ:29 .7. 2009 ರಂದು ಹಣ ಸಂದಾಯ 
ಮಾಡಿ, ಮೂಲ ಚಲನ್ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ(4)ರ ಪತ್ರದಲ್ಲಿ 
ಕೋರಿರುತ್ತಾರೆ . 

ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕಮ್ಮಸಂದ್ರ 
ಗ್ರಾಮದ ಸ . ನಂ . 34 ರಲ್ಲಿನ 1 - 32 ಎಕರೆ / ಗುಂಟೆ ಸರ್ಕಾರಿ ಗುಂಡು ತೋಪು ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20 (1)( ಸಿ) ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ 
ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿರುತ್ತದೆ. 
2 . ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ . 
4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
- ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ . 
7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 

ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆದುಕೊಳ್ಳಲಾಗುವುದು. 


OP 


೧೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫ , ೨೦೦೯ 

ಭಾಗ - ೬ 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಭಾಬ್ದು ಯಾವುದೇ ಪರಿಹಾರವನ್ನು 

ಪಡೆಯಲು ಅರ್ಹರಾಗುವುದಿಲ್ಲ . 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ /ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 

ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 

ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 
10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11 . ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12 . ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 

ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
13 . ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2) ರಡಿಯಲ್ಲಿ 

ನಿಗಧಿಪಡಿಸಿರುವ ನಮೂನೆ/ ಫಾರಂ - VIರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು . 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 

- ವಿಶೇಷ ಜಿಲ್ಲಾಧಿಕಾರಿಗಳು , 
ಪಿ. ಆರ್. 394 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

- ಅಧಿಕೃತ ಜ್ಞಾಪನ 
ನಂ :ಎಲ್.ಎನ್. ಡಿ ( ಹೂ )ಸಿಆ‌ :154 /08 - 09 , ದಿನಾಂಕ: 19ನೇ ಆಗಸ್ಟ್ 2009 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಗುಂಡೂರು ಗ್ರಾಮದ ಸ. ನಂ . 66 ರಲ್ಲಿನ 

1 - 05 ಎಕರೆ / ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ 

ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ .ಆರ್‌. ಡಿ:265:ಎಲ್‌ಜಿಬಿ: 2007 ( ಪಿ6) ಬೆಂಗಳೂರು, 

ದಿನಾಂಕ: 13.5 .2008 . 
2 . ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ : ಎಲ್‌ಎನ್‌ಡಿ:ಸಸ:ಸಿಆರ್‌: 

_ 554/07 - 08, ದಿನಾಂಕ: 1.12.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 27.2.2009. 
4. ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ : 

- ಬೆಂಮಸಾಸಂ:ಕೇಕ: ವಾಣಿಜ್ಯ :ಆಸ್ತಿ:1846/09 -10. 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ 3,313 - 28 ಎಕರೆ / ಗುಂಟೆ ಸರ್ಕಾರಿ 
ತೋಪು ಜಮೀನನ್ನು ಸರ್ಕಾರಿ /ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ ಉಲ್ಲೇಖ(1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ : ಆರ್‌ಡಿ265 :ಎಲ್‌ಜಿಬಿ/2007 ( ಪಿ6 ), 
ಬೆಂಗಳೂರು ದಿನಾಂಕ:13 .5.2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಗುಂಡೂರು 
ಗ್ರಾಮದ ಸ. ನಂ . 66 ರಲ್ಲಿನ 1 - 05 ಎಕರೆ /ಗುಂಟೆ ಸರ್ಕಾರಿ ಗುಂಡು ತೋಪು ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆಗೆ ಶೇ .50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 
20 (1) ( ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 9 ,38 ,575 - 00 ( ಒಂಬತ್ತು ಲಕ್ಷದ ಮೂವತ್ತೆಂಟು 
ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿಗಳು ಮಾತ್ರ ) ಗಳನ್ನು ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. 
ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್ ನಂ .- ರಂತೆ ದಿನಾಂಕ : 29.7.2009 ರಂದು ಹಣ ಸಂದಾಯ 
ಮಾಡಿ, ಮೂಲ ಚಲನ್ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ (4 ) ರ ಪತ್ರದಲ್ಲಿ 
ಕೋರಿರುತ್ತಾರೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫ , ೨೦೦೯ 

೧೧೩೯ 
ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಗುಂಡೂರು 
ಗ್ರಾಮದ ಸ. ನಂ . 66 ರಲ್ಲಿನ 1 - 05 ಎಕರೆ/ ಗುಂಟೆ ಸರ್ಕಾರಿ ತೋಪು ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)( ಸಿ) ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಭೂ 
ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2 . ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು . 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ. 
4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
- ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ. 
7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 

ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ರು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ / ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 

ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು . 
10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12 . ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 

ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
3. ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28( 2 ) ರಡಿಯಲ್ಲಿ 

ನಿಗಧಿಪಡಿಸಿರುವ ನಮೂನೆ/ ಫಾರಂ - VIರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ , ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 

ವಿಶೇಷ ಜಿಲ್ಲಾಧಿಕಾರಿಗಳು , 
ಪಿ . ಆರ್ . 395 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ : ಎಲ್ . ಎನ್. ಡಿ ( ಷ ) ಸಿಆ‌ :156/ 08 - 09 , ದಿನಾಂಕ: 19ನೇ ಆಗಸ್ಟ್ 2009 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರಂ ಹೋಬಳಿ, ಸಾದರಮಂಗಲ ಗ್ರಾಮದ ಸ. ನಂ . 60 

ರಲ್ಲಿನ 2 - 25 ಎಕರೆ/ ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು 
ಮಾಡುವ ಬಗ್ಗೆ . 


2 ) 


೧೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫ , ೨೦೦೯ 

ಭಾಗ - ೬ 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ . ಆರ್ . ಡಿ :265: ಎಲ್‌ಜಿಬಿ:2007 ( ಪಿ6 ) ಬೆಂಗಳೂರು, 

ದಿನಾಂಕ:13.5.2008. 
2 . ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ :ಎಲ್‌ಎನ್‌ಡಿ: ಸಸ:ಸಿಆರ್‌: 

547 /07 - 08, ದಿನಾಂಕ : 1.12. 2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 21.2. 2009. 
4. ವ್ಯವಸ್ಥಾಪಕ ನಿರ್ದೇಶಕರು , ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ : 

ಬೆಂಮಸಾಸಂ:ಕೇಕ:ವಾಣಿಜ್ಯ : ಆಸ್ತಿ:1847/09 -10 ದಿನಾಂಕ: 13 .8.2009. 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು , ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ 3,313 -28 ಎಕರೆ / ಗುಂಟೆ ಸರ್ಕಾರಿ 
ಗುಂಡು ತೋಪು ಜಮೀನನ್ನು ಸರ್ಕಾರಿ/ ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ 
ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ(1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ: ಆರ್‌ಡಿ265:ಎಲ್‌ಜಿಬಿ/2007 
( ಪಿ6) , ಬೆಂಗಳೂರು ದಿನಾಂಕ :13.5. 2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್. ಪುರಂ ಹೋಬಳಿ, 
ಸಾದರಮಂಗಲ ಗ್ರಾಮದ ಸ. ನಂ . 60 ರಲ್ಲಿನ 2 - 25 ಎಕರೆ/ಗುಂಟೆ ಸರ್ಕಾರಿ ತೋಪು ಜಮೀನನ್ನು ಬೆಂಗಳೂರು ಮಹಾನಗರ 
ಸಾರಿಗೆ ಸಂಸ್ಥೆಗೆ ಶೇ .50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 
20 (1)( ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ . 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 1,20,07,435 - 00 (ಒಂದು ಕೋಟಿ ಇಪ್ಪತ್ತು ಲಕ್ಷದ ಏಳು 
ಸಾವಿರದ ನಾನೂರ ಮೂವತ್ತೈದು ರೂಪಾಯಿಗಳು ಮಾತ್ರ) ಗಳನ್ನು ಒ 

ಮೂವತೆ ದು ರೂಪಾಯಿಗಳು ಮಾತ) ಗಳನ್ನು ಪಾವತಿಸಲು ತಿಳುವಳಿಕೆ ಪತವನು ನೀಡಲಾಗಿರುತ್ತದೆ. 
ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್ ನಂ .- ರಂತೆ ದಿನಾಂಕ :29.7.2009 ರಂದು ಹಣ ಸಂದಾಯ 
ಮಾಡಿ, ಮೂಲ ಚಲನ್ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ(4) ರ ಪತ್ರದಲ್ಲಿ 
ಕೋರಿರುತ್ತಾರೆ. 

ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕೆ.ಆರ್‌. ಪುರಂ 
ಹೋಬಳಿ, ಸಾದರಮಂಗಲ ಗ್ರಾಮದ ಸ . ನಂ . 60 ರಲ್ಲಿನ 2 - 25 ಎಕರೆ/ ಗುಂಟೆ ಸರ್ಕಾರಿ ಗುಂಡು ತೋಪು ಜಮೀನನ್ನು 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 
20 (1)( ಸಿ) ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2 . ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ. 
4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
- ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ. 
7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 

ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫, ೨೦೦೯ 

೧೧೪೧ 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಗೆ ನಿಗದಿತ ಶುಲ್ಕ ಸಂದಾಯ / ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 

ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 

ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 
10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ , ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 

ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
13. ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28 (2) ರಡಿಯಲ್ಲಿ 

ನಿಗಧಿಪಡಿಸಿರುವ ನಮೂನೆ/ ಫಾರಂ - VIರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 

- ವಿಶೇಷ ಜಿಲ್ಲಾಧಿಕಾರಿಗಳು , 
ಪಿ . ಆರ್ . 396 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ :ಎಲ್.ಎನ್. ಡಿ( ಪೂ ) ಸಿಆ‌ :157/ 08 - 09 , ದಿನಾಂಕ: 19ನೇ ಆಗಸ್ಟ್ 2009 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರಂ ಹೋಬಳಿ, ನಲ್ಲೂರಹಳ್ಳಿ ಗ್ರಾಮದ ಸ. ನಂ . 5 ರಲ್ಲಿನ 

2- 38 ಎಕರೆ/ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ 

ಬಗ್ಗೆ . 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ .ಆರ್. ಡಿ:265: ಎಲ್‌ಜಿಬಿ:2007 ( ಪಿ6) ಬೆಂಗಳೂರು, 

ದಿನಾಂಕ:13 .5 .2008 . 
2 . ತಹಶೀಲ್ದಾರ್, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ :ಎಲ್‌ಎನ್‌ಡಿ: ಸಸ :ಸಿಆರ್‌: 

548 / 07 - 08 , ದಿನಾಂಕ : 1.12 .2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 27.2.2009 . 
4. ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 

ಬೆಂಮಸಾಸಂ:ಕೇಕ:ವಾಣಿಜ್ಯ : ಆಸ್ತಿ:1841/09 - 10 ದಿನಾಂಕ : 13.8.2009. 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3 ,313 - 28 ಎಕರೆ / ಗುಂಟೆ ಸರ್ಕಾರಿ 
ತೋಪು ಜಮೀನನ್ನು ಸರ್ಕಾರಿ /ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ(1)ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ: ಆರ್‌ಡಿ265 :ಎಲ್‌ಜಿಬಿ/2007 ( ಪಿ6), 
ಬೆಂಗಳೂರು ದಿನಾಂಕ:13.5 .2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್. ಪುರ 
ನಲ್ಲೂರಹಳ್ಳಿ ಗ್ರಾಮದ ಸ. ನಂ . 5 ರಲ್ಲಿನ 2 - 38 ಎಕರೆ/ಗುಂಟೆ ಸರ್ಕಾರಿ ಗುಂಡು ತೋಪು ಜಮೀನನ್ನು ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಶೇ .50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 
ನಿಯಮ 20 (1)( ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ರ್ಎನುಮೋದನೆಯಂತೆ , ವ್ಯವಸ್ಥಾಪಕ ನಿರ್ದೇಶಕರು , ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 118 , 71 ,563 - 00 ( ಒಂದು ಕೋಟಿ ಹದಿನೆಂಟು ಲಕ್ಷದ 
ಎಪ್ಪತ್ತೊಂದು ಸಾವಿರದ ಐದು ನೂರ ಅರವತ್ತಮೂರು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ತಿಳುವಳಿಕೆ ಪತ್ರವನ್ನು 
ನೀಡಲಾಗಿರುತ್ತದೆ. ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್ ನಂ .- ರಂತೆ ದಿನಾಂಕ: 29.7. 2009 ರಂದು ಹಣ 
ಸಂದಾಯ ಮಾಡಿ, ಮೂಲ ಚಲನ್ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ 
ಉಲ್ಲೇಖ(4) ರ ಪತ್ರದಲ್ಲಿ ಕೋರಿರುತ್ತಾರೆ. 


( 


೧೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫, ೨೦೦೯ 

ಭಾಗ - ೬ 
ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ , ಕೆ.ಆರ್. ಪುರಂ 
ಹೋಬಳಿ, ನಲ್ಲೂರಹಳ್ಳಿ ಗ್ರಾಮದ ಸ. ನಂ . 5 ರಲ್ಲಿನ 2 - 38 ಎಕರೆ /ಗುಂಟೆ ಸರ್ಕಾರಿ ತೋಪು ಜಮೀನನ್ನು ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20 (1)( ಸಿ) ರನ್ವಯ ಈ 
ಕೆಳಕಂಡ ಷರತ್ತಿಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2 . ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ. 
4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
- ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ. 
7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 

ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ರು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ / ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 

ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 
10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12 . ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 

ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು, ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
3. ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28( 2 ) ರಡಿಯಲ್ಲಿ 
- ನಿಗಧಿಪಡಿಸಿರುವ ನಮೂನೆ/ ಫಾರಂ - VIರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ , ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗಿರುವುದಿಲ್ಲ. 

ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ . ಆರ್ . 397 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ :ಎಲ್.ಎನ್ . ಡಿ( ಪೂ ) ಸಿಆ‌ : 58/ 08 - 09 , ದಿನಾಂಕ: 19ನೇ ಆಗಸ್ಟ್ 2009 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್ . ಪುರಂ ಹೋಬಳಿ, ನಾಗೊಂಡನಹಳ್ಳಿ ಗ್ರಾಮದ ಸ. ನಂ . 120 

ರಲ್ಲಿನ 2 - 00 ಎಕರೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ 

ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ . ಆರ್‌. ಡಿ : 265 : ಎಲ್‌ಜಿಬಿ:2007 ( ಪಿ6) ಬೆಂಗಳೂರು, 

ದಿನಾಂಕ :13.5. 2008 . 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫ , ೨೦೦೯ 

೧೧೪೩ 
2 . ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ :ಎಲ್‌ಎನ್‌ಡಿ:ಸಸ: ಸಿಆರ್‌: 
- 552 /07 - 08, ದಿನಾಂಕ: 1.12.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 27.2.2009. 
4. ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 

- ಬೆಂಮಸಾಸಂ:ಕೇಕ: ವಾಣಿಜ್ಯ: ಆಸ್ತಿ:1849 /09 -10 ದಿನಾಂಕ: 13.8.2009. 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ 3,313 - 28 ಎಕರೆ /ಗುಂಟೆ ಸರ್ಕಾರಿ 
ತೋಪು ಜಮೀನನ್ನು ಸರ್ಕಾರಿ/ ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ(1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ :ಆರ್‌ಡಿ265 :ಎಲ್‌ಜಿಬಿ /2007 ( ಏ6), 
ಬೆಂಗಳೂರು ದಿನಾಂಕ:13 .5 . 2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರಂ ಹೋಬಳಿ, 
ನಾಗೊಂಡನಹಳ್ಳಿ ಗ್ರಾಮದ ಸ. ನಂ . 120 ರಲ್ಲಿನ 2 - 00 ಎಕರೆ ಸರ್ಕಾರಿ ತೋಪು ಜಮೀನನ್ನು ಬೆಂಗಳೂರು ಮಹಾನಗರ 
ಸಾರಿಗೆ ಸಂಸ್ಥೆಗೆ ಶೇ .50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 
20(1)( ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 49 ,68,535 -00 ( ನಲವತ್ತೊಂದು ಲಕ್ಷದ ಅರವತ್ತೆಂಟು 
ಸಾವಿರದ ಐದು ನೂರ ಮೂವತ್ತೈದು ರೂಪಾಯಿಗಳು ಮಾತ) ಗಳನು ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. 
ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್ ನಂ .- ರಂತೆ ದಿನಾಂಕ:29 .7.2009 ರಂದು ಹಣ ಸಂರ 
ಮಾಡಿ, ಮೂಲ ಚಲನ್ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ(4)ರ ಪತ್ರದಲ್ಲಿ 
ಕೋರಿರುತ್ತಾರೆ. 

ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರಂ ಹೋಬಳಿ, 
ನಾಗೊಂಡನಹಳ್ಳಿ ಗ್ರಾಮದ ಸ. ನಂ . 120 ರಲ್ಲಿನ 2 - 00 ಎಕರೆ ಸರ್ಕಾರಿ ತೋಪು ಜಮೀನನ್ನು ಬೆಂಗಳೂರು ಮಹಾನಗರ 
ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)( ಸಿ) ರನ್ವಯ ಈ ಕೆಳಕಂಡ 
ಷರತ್ತಿಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2 . ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು . 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ. 
4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 

ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ. 
7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ . 


೧೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೦೯ 

ಭಾಗ - ೬ 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ / ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 

ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 

ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 
10, ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12 . ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 

ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
13 . ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28( 2) ರಡಿಯಲ್ಲಿ 

ನಿಗಧಿಪಡಿಸಿರುವ ನಮೂನೆ/ ಫಾರಂ - VIರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗಿರುವುದಿಲ್ಲ. 

ವಿಶೇಷ ಜಿಲ್ಲಾಧಿಕಾರಿಗಳು , 
ಪಿ . ಆರ್ . 398 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ :ಎಲ್.ಎನ್. ಡಿ( ಎ ) ಸಿ. ಆರ್: 166:2007 - 08, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ 2009 
ವಿಷಯ: ಬೆಂಗಳೂರು ಜಿಲ್ಲೆ, ಆನೇಕಲ್ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಚಿಕ್ಕನಾಗಮಂಗಲ ಗ್ರಾಮದ ಸರ್ವೆ 

ನಂ . 189 ರಲ್ಲಿ 2 - 03 ಎಕರೆ : ಗುಂಟೆ ಜಮೀನಿಗೆ ಬದಲಾಗಿ 1 -12 ಎಕರೆ: ಗುಂಟೆ ವಿಸ್ತಿರ್ಣದ 

ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ . 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂ :ಆರ್‌. ಡಿ:265 ಎಲ್. ಜಿ. ಬಿ/07( ಭಾಗ -6), ಬೆಂಗಳೂರು, ದಿನಾಂಕ :18 .10 . 2007 . 

2. ಈ ಕಛೇರಿಯ ಸಮ ಸಂಖ್ಯೆ ಆದೇಶದ ದಿನಾಂಕ: 02. 02 . 2008 , 01. 01.2009 . 
3, ತಹಶೀಲ್ದಾರ್‌, ಆನೇಕಲ್ ತಾಲ್ಲೂಕು ರವರ ಪತ್ರದ ಸಂ :ಎಲ್‌ಎನ್‌ಡಿ ಸಿ. ಆರ್ 313 / 07 - 08 , 

_ 04.07 . 09. 
ಉಲ್ಲೇಖ (1) ರಲ್ಲಿನ ಸರ್ಕಾರದ ಆದೇಶದಲ್ಲಿ ಬೆಂಗಳೂರು ಜಿಲ್ಲೆ, ಆನೇಕಲ್ ತಾಲ್ಲೂಕು, ಸರ್ಜಾಪುರ ಹೋಬಳಿ , 
ಚಿಕ್ಕನಾಗಮಂಗಲ ಗ್ರಾಮದ ಸರ್ವೆ ನಂ . 189 ರಲ್ಲಿ 2 -03 ಎಕರೆ : ಗುಂಟೆ ಜಮೀನನ್ನು ಮಂಜೂರು ಮಾಡಲು ಅನುಮತಿ 
ನೀಡಿದ್ದರ ಹಿನ್ನೆಲೆಯಲ್ಲಿ ಉಲ್ಲೇಖ ( 2) ರನ್ವಯ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರಾತಿ ನೀಡಲಾಗಿದೆ. 
ಆದರೆ ಉಲ್ಲೇಖ ( 3 ) ರ ತಹಶೀಲ್ದಾರ್‌ರವರ ವರದಿಯನ್ವಯ ಚಿಕ್ಕನಾಗಮಂಗಲ ಗ್ರಾಮದ ಸ. ನಂ : 188 , 189 , 190ರ ಪೊಡಿ 
ರದ್ದುಪಡಿಸಿ , ಹೊಸದಾಗಿ ಪೋಡಿ ದುರಸ್ತಿ ಮಾಡಿ ಮೆ : ಪ್ರೋಸೆಸರ್ಸ್ ಸಿಸ್ಟಮ್ ( ಇಂಡಿಯಾ) ಪ್ರೈ .ಲಿ., ರವರಿಗೆ ಪೂರ್ವಕ್ಕೆ 
0 - 03 ಗುಂಟೆ ಸಾರ್ವಜನಿಕ ರಸ್ತೆಗೆ ಕಾಯ್ದಿರಿಸಿ, ಹೊಸ ಸರ್ವೆ ನಂ : 197ನ್ನು ನೀಡಿರುವುದಾಗಿ ಹಾಗೂ ಹಿಂದೆ ಸ. ನಂ : 
189ರಲ್ಲಿ 2 -03 ಎ. ಗುಂ : ಬಿ. ಎಂ. ಟಿ.ಸಿ. ಗೆ ಮಂಜೂರಿ ಮಾಡಿದ್ದು, ಹೊಸದಾಗಿ ರಸ್ತೆಗಳನ್ನು ಹೊರತುಪಡಿಸಿ ದುರಸ್ತಿ 
ಮಾಡಿರುವಂತೆ 1- 12 ಎ. ಗುಂ : ಮಾತ್ರ ಉಳಿದಿರುತ್ತದೆ. 

ಆದ್ದರಿಂದ ಉಲ್ಲೇಖ (3)ರ ತಹಸೀಲ್ದಾರ್‌ರವರ ವರದಿಯನ್ವಯ ಉಲ್ಲೇಖ (2)ರ ಆದೇಶದಲ್ಲಿನ ಚಿಕ್ಕನಾಗಮಂಗಲ 
ಗ್ರಾಮದ ಸ. ನಂ : 189ರಲ್ಲಿ 2 - 03 ಎ . ಗುಂ : ಬದಲಾಗಿ 1 -12 ಎ . ಗುಂ : ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ 
ಮಂಜೂರಿ ಮಾಡಿ ಆದೇಶಿಸಿದೆ. ಉಳಿದಂತೆ ಉಲ್ಲೇಖ (2)ರ ಆದೇಶದಲ್ಲಿನ ಯಾವುದೇ ಷರತ್ತುಗಳಲ್ಲಿ ಬದಲಾವಣೆ 
ಇರುವುದಿಲ್ಲ. 

ಹೆಚ್ . ರಾಮಾಂಜನೇಯ 
ಪಿ . ಆರ್. 399 

ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ , ಬೆಂಗಳೂರು. 


